S 


ಕರ್ನಾಟಕ ರಾಜ್ಯಪತ್ರ 


. 


.. 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ನವೆಂಬರ್ ೧ , ೨೦೧೨ (ಕಾರ್ತಿಕ ೧೦, ಶಕ ವರ್ಷ ೧೯೩೪) 


ಸಂಚಿಕೆ ೪೩ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 230 ಸಅಸೇ 2012 ಬೆಂಗಳೂರು, ದಿನಾಂಕ: 6ನೇ ಆಗಸ್ಟ್ , 2012. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಶ್ರೀ ರಾಮಚಂದ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಾರಿಗೆ ಇಲಾಖೆ ಇವರಿಗೆ 


ವೇತನ ಶ್ರೇಣಿ 1.40050 - 56550ರ ಉಪ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 


ಆದೇಶದವರೆಗೆ ಜಂಟಿ ನಿರ್ದೇಶಕರು (ಯೋಜನೆ), ನಗರಾಭಿವೃದ್ಧಿ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ ಈ ಹುದ್ದೆಗೆ ನಿಯೋಜಿಸಿ 


ಆದೇಶಿಸಲಾಗಿದೆ. 


ಭಾಗ- 1 


ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಸ್ಥಳ ನಿರೀಕ್ಷಣೆಯಲ್ಲಿರುವ ಈ ಕೆಳಕಂಡ ಉಪಕಾರ್ಯದರ್ಶಿಗಳಿಗೆ ಅವರ ಹೆಸರಿನ 
ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಿ ಆದೇಶಿಸಲಾಗಿದೆ. 


ಕ್ರಮ 


ಉಪ ಕಾರ್ಯದರ್ಶಿಯ ಹೆಸರು ಮತ್ತು ಇಲಾಖೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 


ಸಂಖ್ಯೆ 


ಸುರೇಶ್ ಬಿ. ಕೃಷ್ಣಪ್ಪನವರ್‌, 


ಉಪಕಾರ್ಯದರ್ಶಿ , ಸಿ . ಆ . ಸು . ಇಲಾಖೆ 


ಉಪಕಾರ್ಯದರ್ಶಿ , ಆರೋಗ್ಯ ಮತ್ತು ಕುಟುಂಬ 
ಕಲ್ಯಾಣ ಇಲಾಖೆ - ಶ್ರೀ ರಮೇಶ್ ಕೆ. 
ಜಾಗೀರ್‌ದಾರ್ ಇವರ ವರ್ಗಾವಣೆಯಿಂದ 


(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ತೆರವಾದ ಹುದ್ದೆಗೆ. 


ಎಂ. ಎಂ . ಭಾಟೆ 
ಉಪಕಾರ್ಯದರ್ಶಿ , ಸಿ. ಆ . ಸು . ಇಲಾಖೆ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಉಪಕಾರ್ಯದರ್ಶಿ , ಹಿಂದುಳಿದ ವರ್ಗಗಳ 
ಕಲ್ಯಾಣ ಇಲಾಖೆ ಇಲ್ಲಿ ಹೊಸದಾಗಿ ಸೃಜಿಸಲಾದ 
ಹುದ್ದೆಗೆ. 


( ೭೪೧) 


೭೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧ , ೨೦೧೨ 


ಭಾಗ - ೨ 


ಭಾಗ - 2 


ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಸಚಿವಾಲಯ ಸೇವೆಗೆ ಸೇರಿದ ಈ ಕೆಳಕಂಡ ಉಪಕಾರ್ಯದರ್ಶಿಗಳನ್ನು ಅವರ ಹೆಸರಿನ 
ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಲಾಗಿದೆ. 
ಕ್ರಮ | ಉಪ ಕಾರ್ಯದರ್ಶಿಯ ಹೆಸರು ಮತ್ತು 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 
ಇಲಾಖೆ 


ಸಂಖ್ಯೆ 


1 . 


ರಮೇಶ್ ಕೆ. ಜಾಗೀರ್‌ದಾರ್‌ 


ಉಪಕಾರ್ಯದರ್ಶಿ , ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಇಲಾಖೆ. 


ಉಪಕಾರ್ಯದರ್ಶಿ, ಶಿಕ್ಷಣ ಇಲಾಖೆ - ( ಪ್ರಾಥಮಿಕ 
ಮತ್ತು ಪ್ರೌಢ ಶಿಕ್ಷಣ) - ಶ್ರೀಮತಿ ಸ್ವರ್ಣಲತಾ 
ಎಂ . ಭಂಡಾರೆ ಇವರ ಅಮಾನತ್ತಿನಿಂದ ತೆರವಾದ 
ಹುದ್ದೆಗೆ. 


ಆರ್. ರಂಗಮಣಿ, 


ಉಪಕಾರ್ಯದರ್ಶಿ , ಹಾಗೂ ಆಂತರಿಕ 


ಉಪಕಾರ್ಯದರ್ಶಿ , ಕಾನೂನು, ನ್ಯಾಯ ಮತ್ತು 
ಮಾನವ ಹಕ್ಕುಗಳ ಇಲಾಖೆ - 
ಶ್ರೀಮತಿ ಎ . ಎಸ್ . ಪಾರ್ವತಿ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ. 


ಆರ್ಥಿಕ ಸಲಹೆಗಾರರು ನಗರಾಭಿವೃದ್ದಿ 


ಇಲಾಖೆ 


3 . 


ಎ . ಎಸ್ . ಪಾರ್ವತಿ, 


ಉಪಕಾರ್ಯದರ್ಶಿ , ಕಾನೂನು, ನ್ಯಾಯ 


ಉಪಕಾರ್ಯದರ್ಶಿ , ಹಾಗೂ ಆಂತರಿಕ ಆರ್ಥಿಕ 
ಸಲಹೆಗಾರರು ನಗರಾಭಿವೃದ್ಧಿ ಇಲಾಖೆ - 
ಶ್ರೀಮತಿ ಆರ್. ರಂಗಮಣಿ ಇವರ ವರ್ಗಾವಣೆಯಿಂದ 
ತೆರವಾದ ಹುದ್ದೆಗೆ. 


ಮತ್ತು ಮಾನವ ಹಕ್ಕುಗಳ ಇಲಾಖೆ | 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು-3). 


ಪಿ . ಆರ್ . 1232 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 111 ಆಸೇವ 2012 ಬೆಂಗಳೂರು, ದಿನಾಂಕ: 9ನೇ ಜುಲೈ , 2012 . 


ಈ ಕೆಳಕಂಡ ಕೆ. ಎ . ಎಸ್ . ( ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 


ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಸಂಖ್ಯೆ 


ಶ್ರೀ /ಶ್ರೀಮತಿ 


ಪಿ. ಲಕ್ಷ್ಮಮ್ಮ , 

ವಿಶೇಷ ಭೂಸ್ವಾಧೀನಾಧಿಕಾರಿ -1 KIADB (BMICP) 
ಕೆ.ಎ .ಎಸ್. (ಕಿರಿಯ ಶ್ರೇಣಿ), 

ಬೆಂಗಳೂರು. - ಖಾಲಿ ಹುದ್ದೆಗೆ ನೇಮಿಸಲು ಇವರ 
ಸಹಾಯಕ ಆಯುಕ್ತರು, ಅನಧಿಕೃತ ಕಟ್ಟಡಗಳ ಸೇವೆಯನ್ನು ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರ 
ನಿರ್ಮಾಣ ತಡೆ.(ಪಿಯುಸಿ) ಜಿಲ್ಲಾಧಿಕಾರಿಗಳ ವಶಕ್ಕೆ ನೀಡಲಾಗಿದೆ. 
ಕಛೇರಿ, ಬೆಂಗಳೂರು ( ನಗರ) ಬೆಂಗಳೂರು, 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧ , ೨೦೧೨ 


೭೪೩ 


2 . 


ಪ್ರಕಾಶ್ , ಜಿ.ನಿಟ್ಟಾಲಿ 


ಸಹಾಯಕ ಆಯುಕ್ತರು, ಬಸವ ಕಲ್ಯಾಣ ಉಪ ವಿಭಾಗ, 
ಬಸವ ಕಲ್ಯಾಣ, ಬೀದರ್ ಜಿಲ್ಲೆ - ಖಾಲಿ ಹುದ್ದೆಗೆ. 


ಕೆ.ಎ.ಎಸ್. (ಕಿರಿಯ ಶ್ರೇಣಿ), 


ಸಹಾಯಕ ಆಯುಕ್ತರು, ಬೀದರ್‌ ಉಪ ವಿಭಾಗ, 


ಬೀದರ್ ಜಿಲ್ಲೆ. 


ಸಹಾಯಕ ಆಯುಕ್ತರು , ಬೀದರ್‌ ಉಪ ವಿಭಾಗ, 


ಪದ್ಮ ಬಸವಂತಪ್ಪ, 
ಕೆ. ಎ.ಎಸ್. (ಕಿರಿಯ ಶ್ರೇಣಿ), 


ಬೀದರ್ ಜಿಲ್ಲೆ. - ಶ್ರೀ ಪ್ರಕಾಶ್ , ಜಿ. ನಿಟ್ಟಾಲಿ, ಇವರ 


ವಿಶೇಷ ಭೂಸ್ವಾಧೀನಾಧಿಕಾರಿ , ಕರ್ನಾಟಕ ಗೃಹ | ವರ್ಗಾವಣೆಯಿಂದ ತೆರವಾಗುವ - ಖಾಲಿ ಹುದ್ದೆಗೆ. 


ಮಂಡಳಿ, ಹುಬ್ಬಳ್ಳಿ, 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಹೆಚ್ . ಕೆ. ಲಕ್ಷ್ಮೀನಾರಾಯಣ ರಾವ್, 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ . ಆರ್ . 1234 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3) . 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 129 ಆಸೇವ 2012 ಬೆಂಗಳೂರು, ದಿನಾಂಕ : 9ನೇ ಜುಲೈ , 2012 . 


ಡಾ: ಕೆ.ಎ. ಅಪ್ಪಯ್ಯ , ಕೆ.ಎ.ಎಸ್. (ಆಯ್ಕೆ ಶ್ರೇಣಿ) ಅಧಿಕಾರಿ, ಪ್ರಸ್ತುತ ಮಾನ್ಯ ಮುಖ್ಯಮಂತ್ರಿಯವರ ವಿಶೇಷ ಕರ್ತವ್ಯಾಧಿಕಾರಿ , ವಿಕಾಸಸೌಧ, 
ಬೆಂಗಳೂರು ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅಪರ 


ಆಯುಕ್ತರು , ( ಆಡಳಿತ ಮತ್ತು ಅಭಿವೃದ್ದಿ) , ಪ್ರಾದೇಶಿಕ ಆಯುಕ್ತರ ಕಚೇರಿ, ಬೆಂಗಳೂರು ವಿಭಾಗ, ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 


ಹೆಚ್.ಕೆ. ಲಕ್ಷ್ಮೀನಾರಾಯಣ ರಾವ್, 


ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಪಿ . ಆರ್ . 1236 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 126 ಆಸೇವ 2012 ಬೆಂಗಳೂರು, ದಿನಾಂಕ: ೨ನೇ ಜುಲೈ , 2012 . 


ಈ ಕೆಳಕಂಡ ಕೆ.ಎ .ಎಸ್. ( ಕಿರಿಯ ಶ್ರೇಣಿ/ ಆಯ್ಕೆ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 


ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


೭೪೪ 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ನವೆಂಬರ್ ೧ , ೨೦೧೨ 


ಭಾಗ - ೨ 


ಕ್ರಮ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಸಂಖ್ಯೆ 


- ಶ್ರೀ /ಶ್ರೀಮತಿ 


ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ರೇಷ್ಮೆ ಮಾರಾಟ 
ಮಂಡಳಿ , ಬೆಂಗಳೂರು - ಶ್ರೀ ಎಸ್.ಎನ್. ನಾಗರಾಜು, 


ಬೆಟ್ಟಸ್ವಾಮಿ 
ಕೆ.ಎ.ಎಸ್. ( ಆಯ್ಕೆ ಶ್ರೇಣಿ), 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 
ಇಲಾಖೆಯ ಅಧಿಕಾರಿ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 


ಐ . ಎ . ಎಸ್ ಇವರ ಸ್ಥಾನದಲ್ಲಿ ನೇಮಿಸಲು ಇವರ 


ಸೇವೆಯನ್ನು ತೋಟಗಾರಿಕೆ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 


ಹೆಚ್.ಕೆ.ಕೃಷ್ಣಮೂರ್ತಿ, 

ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ , ವಿಶೇಷ 
ಕೆ.ಎ .ಎಸ್ . (ಕಿರಿಯ ಶ್ರೇಣಿ), 

ಭೂಸ್ವಾಧೀನಾಧಿಕಾರಿ, ಕೆ.ಐ .ಎ. ಡಿ. ಬಿ, ಮೈಸೂರು - 
ವಿಶೇಷ ಭೂಸ್ವಾಧೀನಾಧಿಕಾರಿ, ಕಬಿನಿ ನೀರಾವರಿ ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ಯೋಜನೆ, ಮೈಸೂರು (ಕರ್ನಾಟಕ ಗೃಹ ಮಂಡಳಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಇವರ ವಶಕ್ಕೆ 
ಮೈಸೂರು; ಇಲ್ಲಿಗೆ ವರ್ಗಾವಣೆ ಆದೇಶದಲ್ಲಿ) 

ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ.ಲಕ್ಷ್ಮೀನಾರಾಯಣ ರಾವ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು -3). 


ಪಿ. ಆರ್ . 1237 


ಕಾರ್ಮಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಾಇ 53 ಕಾಬಾಸೇ 2012(1) ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್ , 2012. 


ಶ್ರೀ . ಎಂ .ಎನ್ . ಜಕ್ಕಣ್ಣವರ್ , ಕಾರ್ಖಾನೆಗಳ ಉಪ ನಿರ್ದೇಶಕರು , ವಿಭಾಗ - 1, ಮಂಗಳೂರು, ಕಾರ್ಖಾನೆಗಳು, ಬಾಯ್ದರುಗಳು , ಕೈಗಾರಿಕಾ 
ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಇವರಿಗೆ ವೇತನ ಶ್ರೇಣಿ ರೂ . 40050 -1050 - 45300 -1200 -52500 -1350 - 56550ರ ಕಾರ್ಖಾನೆಗಳ 
ಜಂಟಿ ನಿರ್ದೇಶಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ಥಾನಪನ್ನ ಪದೋನ್ನತಿ ನೀಡಿ ಶ್ರೀ . ಬಿ.ಎಸ್.ರಾಮಚಂದ್ರ, ಇವರ ಪದೋನ್ನತಿಯಿಂದ ಖಾಲಿ 
ಆಗಿರುವ, ಕಾರ್ಖಾನೆಗಳ ಜಂಟಿ ನಿರ್ದೇಶಕರು - 2, ಕಾರ್ಖಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಪ್ರಧಾನ ಕಛೇರಿ, 
ಬೆಂಗಳೂರು ಇಲ್ಲಿಗೆ ಸ್ಥಳನಿಯುಕ್ತಿ ಮಾಡಿ ನೇಮಿಸಲಾಗಿದೆ. 


ನಿಲ್ಲ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ.ಶಿವರಾಮಗೌಡ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಾರ್ಮಿಕ ಇಲಾಖೆ (ಕಾರ್ಖಾನೆ ಮತ್ತು ಬಾಯ್ದರುಗಳು). 


ಪಿ . ಆರ್ . 1238 


ಕಾರ್ಮಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಾಣ 53 ಕಾಬಾಸೇ 2012 ( 2) ಬೆಂಗಳೂರು, ದಿನಾಂಕ: 13ನೇ ಸೆಪ್ಟೆಂಬರ್ , 2012 . 


ಶ್ರೀ . ಕೆ. ಜಿ . ನಂಜಪ್ಪ, ಕಾರ್ಖಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರು, ವಿಭಾಗ - 2 , ಮಂಗಳೂರು, ಕಾರ್ಖಾನೆಗಳು, ಬಾಯ್ದರುಗಳು, 


ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಇವರಿಗೆ ಅಧಿಸೂಚನೆ ಸಂಖ್ಯೆ : ಕಾಇ 53 ಕಾಬಾಸೇ 2012( 1), ದಿನಾಂಕ : 13 - 09 - 2012ರ ಮೂಲಕ 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ನವೆಂಬರ್ ೧ , ೨೦೧೨ 


೭೪೫ 


ಕಾರ್ಖಾನೆಗಳ ಉಪ ನಿರ್ದೇಶಕರು, ವಿಭಾಗ - 1, ಮಂಗಳೂರು, ಕಾರ್ಖಾನೆಗಳು, ಬಾಯ್ದರುಗಳು , ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಆಗಿರುವ 


ಶ್ರೀ . ಎಂ.ಎನ್. ಜಕ್ಕಣ್ಣವರ್ , ಇವರಿಗೆ ಕಾರ್ಖಾನೆಗಳ ಜಂಟಿ ನಿರ್ದೇಶಕರ ಹುದ್ದೆಗೆ ಪದೋನ್ನತಿ ನೀಡಲಾದ ಕಾರಣ ಖಾಲಿ ಆಗಲಿರುವ ಕಾರ್ಖಾನೆಗಳ 


ಉಪ ನಿರ್ದೇಶಕರು, ವಿಭಾಗ -1, ಮಂಗಳೂರು, ಕಾರ್ಖಾನೆಗಳು , ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ, ಈ ಹುದ್ದೆಗೆ ವೇತನ 


ಶೇಣಿ 36300 - 900 - 39000 -1050 - 45300 - 1200 - 52500 - 1350 - 53850 ರಲ್ಲಿ ಸ್ಥಾನಪನ್ನ ಪದೋನ್ನತಿ ನೀಡಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಬಿ .ಶಿವರಾಮಗೌಡ, 


ಸರ್ಕಾರದ ಅಧೀನ ಕಾರ್ಯದರ್ಶಿ , 


ಪಿ . ಆರ್ . 1239 


ಕಾರ್ಮಿಕ ಇಲಾಖೆ (ಕಾರ್ಖಾನೆ ಮತ್ತು ಬಾಯ್ದರುಗಳು). 


ಶಿಕ್ಷಣ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಇಡಿ 25 ಡಿಪಿಐ 2012( ಭಾ ), ಬೆಂಗಳೂರು, ದಿನಾಂಕ: 30ನೇ ಆಗಸ್ಟ್, 2012 . 


ಸಾರ್ವಜನಿಕ ಶಿಕ್ಷಣ ಇಲಾಖೆಯ, ಶಿಕ್ಷಣಾಧಿಕಾರಿ ಹಾಗೂ ತತ್ಸಮಾನ ವೃಂದದ ಗ್ರೂಪ್- ಎ ಕಿರಿಯ ವೇತನ ಶ್ರೇಣಿಯ ಅಧಿಕಾರಿ 
ಶ್ರೀಮತಿ ಹೆಚ್. ಎಂ .ಪ್ರೇಮಾ, ಉಪನ್ಯಾಸಕರು, ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯ , ಬೆಳಗಾವಿ ಇವರಿಗೆ ರೂ .36300- 53850 ರ ಗ್ರೂಪ್- ಎ ಹಿರಿಯ 
ವೇತನ ಶ್ರೇಣಿಯ ಉಪನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ 
ಸಂಸ್ಥೆ, ದಾವಣಗೆರೆ ಹುದ್ದೆಗೆ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಶ್ರೀಪಾದು ಹೆಚ್ .ಎನ್., 


ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ . ಆರ್ . 1240 


ಶಿಕ್ಷಣ ಇಲಾಖೆ ( ಆಡಳಿತ ). 


HIGH COURT OF KARNATAKA 


NOTIFICATION 


No. HCE 715/ 2005 , Bangalore, Dated : 27 


August, 2012. 


In the Notification No. 715 /2005 Bangalore , Dated 30th January 2012 issued under Section 5 (1) and (2) of the Right to 


Information Act, 2005 the words appearing at Serial. No .1 relating to Chief Metropolitan Magistrate Court, Bangalore , of Column No.3 


" Chief Administrative Officer of the said Court " to be read as " Chief Ministerial officer of the said Court " 


By order of Hon ble the Chief Justice, 


P . KRISHNA BHAT, 


Registrar General, 


P . R . 1241 


High Court of Karnataka . 


282 


FDF837 ODZIE, TO wao , JBOLJOM , 9009 


200 - 9 


HIGH COURT OF KARNATAKA 


NOTIFICATION 


No. GOB(1) 15 (159)/ 2011, Bangalore, Dated : 10th September, 2012. 


Sri .G .S .Revankar, Presiding Officer, Fast Track Court, Udupi, is permitted to surrender 30 days of Earned Leave from 


01- 10 -2012 to 30 -10- 2012 (bdi), for the block period 2011- 12 , out of 213 days of Earned Leave at his credit as on date, as per the 


endorsement issued by the Accountant General ( A & E ), Karnataka , Bangalore . 


The Officer shall be paid pay and allowances admissible for the period of leave so surrendered at the rate of 1/30th of the 


monthly pay and allowances for each day of leave surrendered as per the provisions contained in Rule 118 (2 ) of K .C .S .Rs. 


By Order of the High Court , 


Deputy Registrar, 


P . R . 1242 


High Court of Karnataka. 


HIGH COURT OF KARNATAKA 


NOTIFICATION 


No. GOB (1) 1/ 2012, Bangalore , Dated : 30th August, 2012. 


The Presiding Officer of Fast Track Court-II. Tumkur is concurrently appointed as the Presiding Officer of the of 


court III Addl. District and Sessions Judge . Tumkur with effect from 01 -09 -2012 and until further orders. 


By Order of the High Court , 


K .SOMASHEKAR , 


P . R . 1243 


Registrar General I/c. 


HIGH COURT OF KARNATAKA 


NOTIFICATION 


No . GOB(l) 1/ 2012 , Bangalore , Dated : 27th August, 2012 . 


The Presiding Officer of the Court of - XLVIII. Addl. City Civil and Sessions Judge, Bangalore City is concurrently 


appointed as the Presiding Officer of the court of XXXVI Addl. City Civil and Sessions Judge , Bangalore City (Special Court for 


trial of cases filed against Miss.Jayalalitha), with effect from 01-09 -2012 and until further orders . 


By Order of Hon ble the Chief Justice , 


K . SOMASHEKAR , 


P . R . 1244 


Registrar General I/c . 


200 - 9 


FOTE37 JOWE, RUOLO, IBOWO , 2009 


282 


HIGH COURT OF KARNATAKA 


NOTIFICATION 


No . RSB:76 / 2012 , Bangalore , Dated : 5th September, 2012 . 


In continuation of this office Notification of even number dated 01 -06 - 2012 , the Spl. CBI.case .No. 4 /2012 pending on 


the file of IV Addl. District and Sessions Judge, Dharwad, is hereby transferred to the file of the XLVIII Addl. City Civil and Sessions 


Judge , Bangalore, for disposal in accordance with Law . 


By Order of the High Court, 

P. KRISHNA BHAT, 
Registrar General. 


P . R . 1245 


HIGH COURT OF KARNATAKA 


NOTIFICATION 


No. RSB :99 /2012 , Bangalore, Dated : 04th September, 2012. 


In exercise of the powers conferred by Section 24 of Civil Procedure Code, the case O .S .No. 151/2010 pending on the file 


of XVIII Addl City Civil and Sessions Judge, Bangalore is hereby withdrawn and transferred to the file of the Prl. City Civil and 


Sessions Judge , Bangalore, for disposal in accordance with Law . 


By Order of the High Court, 

P . KRISHNA BHAT, 


P . R . 1246 


Registrar General. 


HIGH COURT OF KARNATAKA 


NOTIFICATION 


No . GOB (1) 257 /2006 , Bangalore , Dated : 23rd August, 2012 . 


In exercise of the powers conferred by sub -section (1 ) of Section 13 of the Code of Criminal Procedure , 1973 


( Central Act 2 of 1974), the High Court of Karnataka hereby confers powers of Judicial Magistrate of the Second Class on 


Sri . Anirudh Sravan . P ., I.A . S . Probationer and appoints him as Special Judicial Magistrate under sub -section (2 ) of Section 13 of the 


said Code , from 23 -08 - 2012 till 20 -04 - 2013 , for trial of cases transferred to him by the Prl. District and Sessions Judge , Bellary. 


By Order of the High Court , 

P . KRISHNA BHAT, 
Registrar General. 


P . R . 1247 


HIGH COURT OF KARNATAKA 

NOTIFICATION 
No . GOB (1) 28 /2001 , Bangalore, Dated : 12th September, 2012. 


In pursuance of Rule 118 -A of K .C . S .Rs. and as per Government Order No. FD 05 SRS 2012, dated 14 -06 -2012 sanction is 


hereby accorded for payment of cash equivalent to leave salary for Earned Leave at the credit of Sri. M . C . Sachidananda Prasad, 


2805 


ಕರ್ನಾಟಕ ರಾಜ್ಯಪತ್ಯ ಗುರುವಾರ , ನವೆಂಬರ್ ೧ , ೨೦೧೨ 


288 - 9 


the then III Addl. District and Sessions Judge , Tumkur, retired Judicial Officer , subject to maximum of 300 days , on the date of 


him attaining the age of superannuation i.e ., 31-08 -2012. It is certified that no Departmental Enquiry was pending against 


the said Officer, as on that date. However, this is subject to the condition that he will have to face enquiry if need be depending 


on the proceedings in the Complaint NO .HVC 172/ 2012 (JO ) and the outcome of the same. 


By Order of Hon ble the Chief Justice , 


P . KRISHNA BHAT , 


P . R . 1248 


Registrar General. 


HIGH COURT OF KARNATAKA 


NOTIFICATION 


No . GOB (1) 257 / 2006 , Bangalore , Dated : 14th September, 2012 . 


In exercise of the powers conferred by sub - section (1) of Section 13 of the Code of Criminal Procedure , 1973 


(Central Act 2 of 1974), the High Court of Karnataka hereby confers powers of Judicial Magistrate of the Second Class on 


Ms.Sindhu. B , L. A .S . Probationer and appoints her as Special Judicial Magistrate under sub -section (2 ) of Section 13 of the 


said Code, during her training period from 01- 10 - 2012 till 31-03 - 2013 , for trial of cases which are to be transferred to her by 


the Prl. District and Sessions Judge , Dharwad . 


By Order of the High Court , 


P . KRISHNA BHAT, 


P . R . 1249 


RegistrarGeneral. 


HIGH COURT OF KARNATAKA 


NOTIFICATION 


No . GOB II. 81 (1) 2011 , Bangalore , Dated : 14th September, 2012 . 


In exercise of the powers conferred by sub -section (2 ) of Section 18 of the Code of Criminal Procedure , 1973 (Central 


Act 2 of 1974 ), the High Court of Karnataka hereby continues the appointment of Sri.K . Vittal Sheregar, as Special Metropolitan 


Magistrate (Railways ), Bangalore, made in the High Court Notification No .GOB. 11.81(1 )/2011, dated 30 -09-2011 for a further 


period of one year, from 01- 10 . 2012 . 


By Order of the High Court , 


P . KRISHNA BHAT, 


P.R . 1250 


Registrar General. 


